ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


674 
ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ನತರ ತು 
25-09-2020. 


ಅನುಸರಿಸುವ ನಿಯಮಗಳೇನು; 


ಉತ್ತರಿಸುವವರು | ಮಾನ್ಯ ಗ್ರಾಮೀಣಾಭಿವೃ! ದಿ ಮತ್ತು ಪಂಚಾಯತ್‌ ರಾಜ್‌ ಸಜೆವರು. 
ಕ್ರಸಂ ಪ್ರಶ್ನೆ ಉತ್ತರ 
“| (ಅ) | ರಾಜ್ಯದಲ್ಲಿ ಹೊಸದಾಗಿ ಗಾಮ | ಕರ್ನಾಟಕ ಗ್ರಾಮ' ಸ್ವರಾಜ್‌ ಮತ್ತು ಪೆಂಚಾಯತ್‌ ಅಧಿನಿಯಮ. 
ಪಂಚಾಯಿತಿಗಳನ್ನು ರಚಿಸುವಾಗ |1993 ಪ್ರಕರಣ 4 ಕಲ್ಲ ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ | 


ಆದೇಶಗಳಿಗೊಳಪಟ್ಟು ''ಜಿಲ್ಲಾಧಿಕಾರಿಗಳು 5000 ಕ್ಕಿಂತ ಕಡಿಮೆ 
ಇಲ್ಲದ ಮತ್ತು 7000 ಕ್ಕೆ ಹೆಚ್ಚಿಗೆ ಇಲ್ಲದ ಜನಸಂಖ್ಯೆಯುಳ್ಳ ಒಂದು 
ಗ್ರಾಮವನ್ನು ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ 
ಯಾವುದೇ ಪ್ರದೇಶವನ್ನು. ಪಂಚಾಯತಿ ಪ್ರದೇಶವೆಂದು 
ಘೋಷಿಸುವುದು ಯುಕ್ತವೆಂದು . ಅಭಿಪ್ರಾಯಪಟ್ಟರೆ, ಮೊದಲೆ 
ಪ್ರಕಟಣೆ ಹೊರಡಿಸಿದ ತರುವಾಯ ಅಂತಹ ಪ್ರದೇಶವನ್ನು 
ಪಂಚಾಯತಿ ಪ್ರದೇಶವೆಂದು ಘೋಷಿಸಬಹುದು . ಮತ್ತು ಅದರ |, 
ಕೇಂದ್ರ ಕಾರ್ಯ ಸ್ಥಾನವನ್ನು ನಿರ್ದಿಷ್ಟ ಪಡಿಸಬಹುದಾಗಿದೆ. 


(ಆ) |ಗಾಮ ಪಂಚಾಯಿತಿಗಳ `` `'ಪುನರ್‌ [ಸ್‌ ಪರಣ "ಘ್‌ ವಿಂಗಡನೆ ಸಾದರ್ಧಡ್ಪ್‌ 
| ವಿಂಗಡನೆ ಸಂದರ್ಭದಲ್ಲಿ ರಾಜ್ಯಾದ್ಯಂತ | ರಾಜ್ಯಾದ್ಯಂತ 461 ಹೊಸ ಗ್ರಾಮ ಪಂಚಾಯಿತಿಗಳನ್ನು 
ಎಷ್ಟು ಹೊಸ ಗ್ರಾಮ ಪಂಚಾಯಿತಿಗಳನ್ನು | ರಚಿಸಲಾಗಿದೆ; 
ರಚಿಸಲಾಗಿದೆ; 

ಈ ಬಿಗ ನಧಾನಸಧಾ ಇತ್ತ ವ್ಯಾಸ್ತಿಯ [ಬಂದದ 
ಬಾಗಲಕೋಟಿ ಜಿಲ್ಲೆಯ “ರೊಳ್ಳಿ” 
ಗ್ರಾಮದಲ್ಲಿ ಹೊಸ ಗ್ರಾಮ 
ಪಂಚಾಯಿತಿಯನ್ನು ಜಿಸಬೇಕೆನ್ನುವ 
ಬೇಡಿಕೆಯು ಸರ್ಕಾರದ , ಗಮನಕ್ಕೆ 
ಬಂದಿದೆಯೇ; 

(ಈ) | ಹಾಗಿದ್ದಲ್ಲಿ, ಸದರಿ “ರೊಳ್ಳಿ” ಗ್ರಾಮದಲ್ಲಿ | ರಾಜ್ಯದಲ್ಲಿ ಹಾಲಿ ಇರುವ ಕೆಲವು ಗ್ರಾಮ ಪಂಚಾಯತಿಗಳನ್ನು 
ಇಲ್ಲಿಯವರೆಗೂ ಹೊಸ ಗ್ರಾಮ | ವಿಭಜಿಸಿ ಹೊಸ ಗ್ರಾಮ ಪಂಚಾಯತಿಗಳನ್ನು ರಚಿಸಲು ಆರ್ಥಿಕ 
ಪಂಚಾಯಿತಿಯನು ರಜೆಸದೇ | ಇಲಾಖೆಗೆ ' ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆರ್ಥಿಕ ಇಲಾಖೆಯು 
ಇರುವುದಕ್ಕೆ ಕಾರಣಗಳೇನು; ಹಾಗೂ | ದಿನಾಂಕ:15-04-2020 ರಂದು ಸಂಖ್ಯೆ ಆಇ 107 ವೆಚ್ಚ 
ಗ್ರಾಮದ ಜನರು ಗ್ರಾಮ | 6/2020 (ಇ-ಆಫೀಸ್‌) ರಲ್ಲಿ ನೀಡಿರುವ ಅಭಿಪ್ರಾಯದಲ್ಲಿ 
ಪಂಚಾಯಿತಿಯನ್ನು ಶೀಘ್ರದಲ್ಲಿ ಜನಗಣತಿ ಕಾರ್ಯ ಮತ್ತು ಸ್ಥಳೀಯ ಸಂ 
ಬಹಿಷ್ಠರಿಸಿರುವುದನ್ನು ಸರ್ಕಾರ | ಚುನಾವಣೆ ನಡೆಯಲಿದ್ದು, ಇಂತಹ ಫೇಳಿಯಲ್ಲಿ ಹೊಸದಾ 
ಗಮನಿಸಿದೆಯೇ; ಗ್ರಾಮ ಪಂಚಾಯತಿಗಳನ್ನು ಸೃಜಿಸುವುದಕ್ಕೆ Re 


ಜನಗಣತಿ ಮತ್ತು ಚುನಾವಣೆ ಪ್ರಕಿಯೆಗಳು ಪೂರ್ಣಗೊಂಡ 
ನಂತರ ಇಂತಹ ಪ್ರಸ್ತಾವನೆಗಳನ್ನು ಸಲ್ಲಿಸುವಂತೆ ತಿಳಿಸಿದೆ. 
ರೊಳ್ಳಿ ಗ್ರಾಮದ ಜನರು ಗ್ರಾಮ" ಪಂಚಾಯಿತಿ ಚುನಾವಣೆಯನ್ನು 


| ಬಹಿಷ್ಠರಿಸಿರುವುದನ್ನು ಸರ್ಕಾರ ಗಮನಿಸಿದೆ. 


7ನ ಾವಾಯ್‌ ಸರಕ್‌ ನನನು ಇರುವುದ 


ಗ್ರಾಮಕ್ಕೆ ಹೊಸ ಗ್ರಾಮ 
ಪಂಚಾಯಿತಿಯನ್ನು ರಚಿಸಲಾಗುವುದು? 


ಸಂ. ಗ್ರಾಅಪ 736 ಗ್ರಾಪಂಅ 2020 


ಧಾ 


(ಕೆ.ಎಸ್‌. ಈತ್ನರಪು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು. 


v 


